ಕರ್ನಾಟಕ ವಿಧಾನಪರಿಷತ್ತು 


ಜಿಲ್ಲೆಗಳಲ್ಲಿರುವ ಜಸತೆಗೆ 
ನೀಡುವ ಆಹಾರ ಭಾನ್ಯಗಳ 
ಸಬ್ಬಿಡಿಗೆ ಪ್ರತಿ ವರ್ಷಕ್ಕೆ ಏಷ್ಟು 
ಖರ್ಚು ಮಾಡಲಾಗುವುದು; 
(ವಿವರ ನೀಡುವುದು) 


ಇದರಲ್ಲಿ ರಾಜ್ಯ ಮತ್ತು ಕೇಂದ್ರ 
ಸರ್ಕಾರದ ಪಾಲು ಎಷ್ಟು; 
(ಸಂಪೂರ್ಣ ವಿವರ" 
ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 212 
ವಿಧಾನ ಪರಿಷತ್ತು ಸದಸ್ಯರ ಹೆಸರು : ಶ್ರೀಬಿ.ಜಿ. ಪಾಟೀಲ್‌, (ಸ್ವ ಳೀಯ ಸ ಸಂಸ್ಥೆಗಳ ಕೇತು) 
ಉತ್ತರಿಸಬೇಕಾದ ದಿನಾಂಕ 1: 13042021 
ಉತ್ತರಿಸುವ ಸಚಿಪರು ಅರಣ್ಯ ಮತ್ತು ಆಹಾರ, ನಾಗರಿಕ ಸರಬರಾಜು ಮತ್ತು 
ಗ್ರಾಹಕಠ ವ್ಯಪಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ 
ಇಲಾಖಾ ಸಚಿವರು. P 
ಸು ಪ್ರಶ್ನೆ ಉತ್ತರ 
ಸಲ 
ಅ | ಕಲಬುರಗಿ ಮತ್ತು ಯಾದಗಿರಿ | 2020-21ನೇ ಸಾಲಿನಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಕಲಬುರಗಿ ಮತ್ತು 


ಯಾದಗಿರಿ ಜಲ್ಗೆಗಳ ಪಡಿತರ ಫಲಾನುಭವಿಗಳಿಗೆ ಆಹಾರ ಧಾನ್ಯಗಳನ್ನು 
ವಿತರಿಸಲು ಈ ಕೆಳಕಂಡಂತೆ:ಅನುಬಜಾನವನ್ನು ಪೆಚ್ಚ್‌ ಮಾಡಲಾಗಿರುತ್ತದೆ. 


(ರೂ. ಅಕಗಳಲ್ಲಿ) 
ಅಕ್ಕಿ ' ಗೋಧಿ 
“ಸಹಾಯಧನ | ಸಹಾಯಧನ 
ಜಿಲ್ಲೆ ಮತ್ತು ಮತ್ತು ಒಟ್ಟು 


ಸಾಗಾಣಿಕೆ: | ಸಾಗಾಣಿಕೆ ' 


ವೆಚ್ಛ ವೆಚ್ಛ po 
TE 500 


3779.86 


3505.24 


1478.78 7955.34. 


6476.36. 


ಕಲಬುರಗಿ ಮಾ ಯಾದಗಿರಿ ಜಲ್ಗೆಗಳನ್ನಿ ಈ ಕೆಳಕಂಡಂತೆ ಪಡಿತರ 
ಚೀಟಿಗಳನ್ನು ಹೊಂದಿರುವ ಸುಟುಂಬಗಳಿರುತ್ತವೆ. - 


[ KN ಆಧ್ಯತಾ 
ಜಿಲ್ಲೆ ಅಂತೋದಯ | | ಆದ್ಯತಾ | ಫಲಾಸುಢವಿಗಳ 

: ಸಂಖ್ಯೆ 

ಕಲಬುರಗಿ 63901 487715 1652674 


233804 848467 


2501141 


721519 


ಎಲ್ಲಾ ಅಲಿತ್ಯೋದಯ ಪಡಿತರ ಚೀಟಿಗಳಿಗೆ ಮತ್ತು 673424 
ಆದ್ಯತಾ ಪಡಿತರ ಚೀಟಿಗಳಿಗೆ ನೀಡುತ್ತಿರುವ ಅಕ್ಕಿ ಹಂಚಿಕೆಯನ್ನು ಕೇಂದ್ರ 
ಸರ್ಕಾರದಿಂದ ಪ್ರತಿ ಕೆಜಿಗೆ ರೂ3 ದರದಲ್ಲಿ ಹಾಗೂ ಜೋಳವನ್ನು 
| ರೂ.100 ದರದಲ್ಲಿ ಖರೀದಿಸಿ ಪಡಿತರ ಫಲಾನುಭವಿಗಳಿಗೆ ಉಚಿತವಾಗಿ 
ವಿತರಣೆ ಮಾಡಲಾಗುತ್ತಿದೆ. ಸದರಿ ವೆಚ್ಚವನ್ನು ರಾಜ್ಯ ಸರ್ಕಾರದಿಂದ 
ಭರಿಸಲಾಗುತ್ತದೆ. 

ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯಡಿ ನಿಗಧಿಪಡಿಸಿರುವ 
ಸಲಖ್ಯೆಗಿಂತ ಹೆಚ್ಚುವರಿಯಾಗಿ ವಿತರಿಸಿರುವ 48095, ಆದ್ಯತಾ ಷಡಿತರ 
ಜೀಟಿಗಳಿಗೆ ನೀಡುತ್ತಿರುವ ಅಕ್ಕಿಯೆಸ್ನು ಪ್ರತಿ ಕೆಜಿಗೆ ರೂ.25-00 ದರದಲ್ಲಿ 
ಭಾರತೀಯ ಆಹಾರ ನಿಗಮದ” ಮುಕ್ತ ಮಾರುಕಟ್ಟೆ: ಯೋಜನೆ ೦ಬ) 
ಯಡಿ. ಖರೀದಿಸಿ, ಹಡಿತರ iin 'ಉಚಿತಹಾಗಿ ಹಂಚಿಕೆ 
| ಮಾಡಲಾಗುತ್ತಿದೆ. 


2- 


1 


ಮೇಲ್ಕಂಡ ಜಿಲ್ಲೆಗಳ `ಒಸೆತೆಗ 
ನೀಡುವ ಆಹಾರ ಧಾನ್ಯಪಸ್ಸು 
ಸರ್ಕಾರ ಎಲ್ಲಿಂದ' ಖರೀದಿ 
ಮಾಡಲಾಗುತ್ತದೆ: ಯಾವ 
ದರದಲ್ಲಿ ಅಕ್ಕಿ ಹಾಗೂ ಇತರೆ 


ಭಾರತೀಯ ಆಹಾರ ನಿಗಮದಿರಿದ ರಾಷ್ಟ್ರಿಯ ಆಹಾರ ' ಭದ್ರತಾ 
ಕಾಯ್ದೆಯಡಿ ಅಕ್ಕಿಯನ್ನು ಪ್ರತಿ ಕೆಜಿಗೆ ರೂ3ರ ದರದಲ್ಲಿ, ರಾಗಿ ಮತ್ತು 
ಜೋಳವನ್ನು ರೂ.1ರ ದರದಲ್ಲಿ ಖರೀದಿಸಲಾಗುತ್ತಿದೆ ಹಾಗೂ ಕಲಬುರಗಿ; 
ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿರುವ ಹೆಚ್ಚುವರಿ ಆದ್ಯತಾ (ಗಗ) ಪಡಿತರ 
ಚೀಟಿಗಳಿಗೆ ಅಗತ್ಯವಿರುವ ಅಕ್ಕಿಯನ್ನು ಪ್ರತಿ ಕೆಜಿಗೆ' ' ರೂ. 25/-ರಂತೆ 
ಆಹಾರ ಧಾನ್ಯಗಳನ್ನು ಗುರೀದಿ | ಹಾಗೂ. ಎಲ್ಲಾ ಆದ್ಯತಾ (Ph) ಪಡಿತರ ಚೀಟಿಗಳಿಗೆ ಗೋಧಿಯನ್ನು ಪ್ರತಿ 
ಮಾಡಲಾಗುತ್ತದೆ?  (ವಿವರ| ಕೆಜಿಗೆ ರೂ21/- ರಂತೆ ಭಾರತೀಯ ಆಹಾರ ನಿಗಮದಿಂದ ಖರೀದಿಸಿ 
; ನೀಡುವುಜು) ಓವಿತರಿಸೆಲಾಗುತಿದೆ. K ; 
ಕಡತ ಸಂಖ್ಯ: ಅನಾಸಂ9ರಿ ವಿಘ್‌ಫಿಪಿ 2051 (4-ಆಫಿೀಸ್‌) 


ಿ ( ಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಹಾಗೂ 


